ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶೆ ಸಂಖ್ಯೆ : 145 
ರ 


ಸರು . : ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ 
16-07-2019. 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಹತ್ತ 


ಪೆದವಿ ಪೊರ್ವ ಶಿಕ್ಷಣ ಇಲಾಖೆಯಲ್ಲಿ "ಪ್ರಸಕ್ತ 
ವರ್ಷ (2019-20)ಕ್ಕೆ ಹೊಸ ಪದವಿ ಪೂರ್ವ 
ಕಾಲೇಜುಗಳನ್ನು ಆರಂಭ ಮಾಡಲು ಬಂದ 
ಪ್ರಸ್ತಾವನೆಗಳಿಷ್ಟು; ' (ಜಿಲ್ಲಾವಾರು ಮಾಹಿತಿ 
ನೀಡುವುದು) . 


ಪದನಿ'ಪೊರ್ವ ಶಿಕ್ಷಣ ಇಲಾಖೆಯಲ್ಲಿ 2019- 
20ನೇ ಶೈಕ್ಷಣಿಕ ಸಾಲಿನಲ್ಲಿ ಹೊಸ ಖಾಸಗಿ 
ಶಾಶ್ವತ ಅನುದಾನರಹಿತ ಪದವಿ ಪೂರ್ವ 
ಕಾಲೇಜುಗಳನ್ನು ಪ್ರಾರಂಭಿಸಲು ಇಚ್ಛಿಸಿ ಸಲ್ಲಿಸಿದ 
ಪ್ರಸ್ತಾವನೆಗಳ  ಸಂಖ್ಯೆ404. (ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-01ರಲ್ಲಿ ಸಲ್ಲಿಸಿದೆ) 


7 


ಹೆಚ್ಚುವರಿ ವಿಭಾಗ ಕೋರಿ ಬಂದೆಪ್ರೆಸ್ತಾವನೆಗಳ 
ಸಂಖ್ಯೆ ಎಷ್ಟು; ಹೆಚ್ಚುವರಿ ವಿದ್ಯಾರ್ಥಿಗಳ 
ಪ್ರವೇಶಾತಿ(ಸೀಟು ಹೆಚ್ಚಳಕ್ಕೆಗೆ ಕೋರಿ ಬಂದ 
ಪ್ರಸ್ತಾವನೆಗಳ ಸಂಖ್ಯೆ ಎಷ್ಟು (ಜಿಲ್ಲಾವಾರು 
ಸಂಸ್ಥೆವಾರು ಸಂಪೂರ್ಣ ವಿವರ ನೀಡುವುದು) 
ಇವೆಲ್ಲವುಗಳ ಅನುಮತಿಗಾಗಿ ಇರುವ ಸರ್ಕಾರದ 


| ನಿಯಮಗಳೇನು: (ಪ್ರತಿಯೊಂದು ನಿಯಮಗಳನ್ನು. 
| ಪ್ರತ್ಯೇಕವಾಗಿ ವಿವರಣೆಯೊಂದಿಗೆ ನೀಡುವುದು) 


(ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 
ನಿಯಮಗಳೊಂದಿಗೆ ತುಲನೆ ಮಾಡಿ ವಿವರ 
ನೀಡುವುದು) 


ಹೆಚ್ಚುವರಿ `ವಧಾಗ'ಕೋರಿ`ಬಂದ ಪ್ರಸ್ತಾವನೆಗಳ 


ಸಂಖ್ಯೆ:॥19. 
ಹೆಚ್ಚುವರಿ ವಿದ್ಯಾರ್ಥಿಗಳ ಪ್ರವೇಶಾತಿ(ಸೀಟು 
ಹೆಚ್ಚಳಕ್ಕೆಗೆ ಕೋರಿ. ಬಂದ ಪ್ರಸ್ತಾವನೆಗಳ 
ಸಂಖ್ಯೆ:89 
(ಜಿಲ್ಲಾವಾರು) ಸಂಪೂರ್ಣ ಮಾಹಿತಿಯನ್ನು 


ಅನುಬಂಧ-02 ರಲ್ಲಿ ಸಲ್ಲಿಸಿದೆ) 
ಪದವಿ ಪೂರ್ವ. ಶಿಕ್ಷಣ ಇಲಾಖೆಯ 
2006ರ ನಿಯಮಗಳ ನಿಯಮ 11(1)ರಲ್ಲಿ ನಿ 
Section may comprise of not more 
than eighty students.” : ಎಂದಿದ್ದು 
ವಿದ್ಯಾರ್ಥಿಗಳ ಪ್ರವೇಶವನ್ನು 80 ರಿಂದ 100ಕ್ಕೆ 
ಏರಿಸಲು ಅವಕಾಶ: ಕಲ್ಪಿಸಿದೆ. 
ಹಾಗೂ ನಿಯಮ 11(3)ರಲ್ಲಿ “Additional 
sections in any combination shall not 
be allowed unless the students 
strength in existing section exceeds 
hundred” ಎಂದಿದ್ದು ವಿದ್ಯಾರ್ಥಿಗಳ 


ದಾಖಲಾತಿಯು ಗರಿಷ್ಟ ಹಂತ ತಲುಪಿಫೈ ನಂತರ. 


ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು 
ಒದಗಿಸಿಕೊಂಡಿದ್ದಲ್ಲಿ ಹೆಚ್ಚುವರಿ ವಿಭಾಗವನ್ನು 
ಪ್ರಾರಂಭಿಸಲು ಅನುಮತಿಸಲು ಅವಕಾಶ ಕಲ್ಪಿಸಿದೆ. 


ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ವಿದ್ಯಾರ್ಥಿಗಳ ಹಾಗೂ ಪೋಷಕರ ಬೇಡಿಕೆಗೆ 
ಅನುಗುಣವಾಗಿ . ವಿದ್ಯಾರ್ಥಿಗಳ ದಾಖಲಾತಿಯ 
ಅನುಸಾರ ಪ್ರಾಂಶುಪಾಲರಿಂದ ಹೆಚ್ಚುವರಿ 
ವಿಭಾಗದ ಕೋರಿಕೆ ಬಂದಂತಹ ಪ್ರಸ್ತಾವನೆಗಳಿಗೆ 


ಫು 
ಟ್ರ 


ಅನುಮತಿ ನೀಡಲಾಗುತ್ತಿದೆ ಹೀಗಾಗಿ ಖಾಸಗಿ 
'ಅನುದಾನಿತ/ ಅನುದಾನರಹಿತ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ . ದಾಖಲಾತಿಗೆ 
ನಿರ್ಬಂಧ ಇರುವಂತೆ ಸರ್ಕಾರಿ ಪದವಿ ಪೂರ್ವ | 
ಕಾಲೇಜುಗಳಲ್ಲಿ ಇರುವುದಿಲ್ಲ. 


ಸ 


ಇ) ಇವುಗಳಲ್ಲಿ ಪುರಸ್ಕರಿಸಿದ ತಿರಸ್ಕರಿಸಿದ [ಹೆಚ್ಚುವ ನಿಭಾಗ' ಮಂಜಾರಾತ `ಪಸ್ತಾವನೆ | 
ಪ್ರಸ್ತಾವನೆಗಳ ಸಂಖ್ಯೆ ಎಷ್ಟು ಮತ್ತು ಅವು| |ವಿವರ 
ಯಾವುವು: (ಜಿಲ್ಲಾವಾರು ವಿವರ ನೀಡುವುದು) | ಪುರಸ್ಥತೆ ತಿರಸ್ಮತ ಚಾಲನೆಯಲ್ಲಿರುವ 
-, - . ಪ್ರಸ್ತಾವನೆಗಳು 
40 pl ಸ್‌ I 
ಹೆಚ್ಚುವರಿ 20 ವಿದ್ಯಾರ್ಥಿಗಳ ಪ್ರವೇಶಾತಿ 
ಪ್ರಸ್ತಾವನೆಗಳು 
- J—5 42 33 - 
- ESN RN SN | 
ಈ) ಪುರಸ್ಕಕಸಲು`"ಹಾಗೂ"`ತಿರಸ್ಕರಿಸು ಇರುವ - = | 
ಕಾರಣಗಳೇನು: ಪ್ರವೇಶಾತಿ ಅಂತಿಮ ದಿನಾಂಕದ | ಕರ್ನಾಟಕ 'ಪದವಿ ಪೂರ್ವ ಶಿಕ್ಷಣ (ಶೈಕ್ಷಣಿಕ, 
ಒಳಗೆ ಅನುಮತಿ ಕೊಡದೇ ಇರುವ ಕಾರಣಕ್ಕಾಗಿ ನೋಂದಣಿ, ಆಡಳಿತ ಮತ್ತು | 
| ಉದ್ಭವಿಸುವ ಸಮಸ್ಯೆಯ ಕುರಿತು ವಿಶ್ಲೇಷಣಾತ್ಮಕ ಸಹಾಯಾನುದಾನ ಇತರೆ) ನಿಯಮಗಳು 
ವಿವರಗಳೇನಮು? 2006ರ ನಿಯಮಗಳು ಸರ್ಕಾರದ 
ಅಧಿಸೂಚನೆ ಸಂಖ್ಯೇಇಡಿ 136 ಟಿಪಿಯು 
1999 ಬೆಂಗಳೂರು ದಿನಾಂಕ:09-10- 
2006ರಿಂದ ಜಾರಿಗೆ ಬಂದಿರುತ್ತವೆ. ಸದರಿ 


ನಿಯಮಗಳ ನಿಯಮ 11(0)ರಲ್ಲಿ ಖಾಸಗಿ 
ಪದವಿ ಪೂರ್ವ ತರಗತಿಗೆ ಗರಿಷ್ಟ 80 
ವಿದ್ಯಾರ್ಥಿಗಳ ಪ್ರವೇಶ ದಾಖಲಾತಿಗೆ ಮಾತ್ರ 
ಅವಕಾಶ ಕಲ್ಪಿಸಿದೆ. 

ಹೆಚ್ಚುವರಿ ವಿಭಾಗ/ಹೆಚ್ಚುವರಿ 80-100ಕ್ಕೆ 
ಏರಿಸಲು ಮೂಲಭೂತ ಸೌಕರ್ಯ ಹಾಗೂ 


ಕೊಠಡಿಗಳ ವಿಸ್ಲೀರ್ಣತೆ ಆಧರಿಸಿ ಜಿಲ್ಲಾ 
ಉಪನಿರ್ದೇಶಕರ ಶಿಫಾರಸ್ಸಿನಂತೆ | 
ನಿಯಮಾನುಸಾರ ಪರಿಶೀಲಿಸಿ ಅರ್ಹ 


ಪ್ರಸ್ತಾವನೆಗಳನ್ನು ಪುರಸ್ಕರಿಸಿ ಆದೇಶಿಸಲಾಗಿದೆ. 
ಪಸ್ತುತದಲ್ಲಿ ಪ್ರಥಮ ಪಿಯುಸಿ ದಾಖಲಾತಿ 
ಪ್ರಕ್ರಿಯೆಗೆ ಅಂತಿಮ ದಿನಾಂಕ:06-08- 
2019ಆಗಿರುತ್ತದೆ ಆದ್ದರಿಂದ ಖಾಸಗಿ ಸಂಸ್ಥೆ 
ವತಿಯಿಂದ ಸಲ್ಲಿಸುತ್ತಿರುವ ಪ್ರಸ್ತಾವನೆಯನ್ನು 
ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ 
ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಇಡಿ 120 ಡಿಜಿಡಬ್ಬ್ಯೂ 2019 


WP 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


ನಿರ್ದೇಶಕರು ಕಛೇರಿ ಪದವಿ ಪೂರ್ವ ಫಿಕ್ಷಣ ಇಲಾಖೆ, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, 18ನೇ ಅಡ್ಡರಸ್ತ, 
ಜೆಂಗಳೂರು-560012. 


ನ ವಿಧಾನ ಪರಿಷತ್‌ ಚುಕ್ಕೆ ಪ್ರಶ್ನೆ ಸಂಖ್ಯೆ145ಕ್ಕೆ ಅನುಬಂಧ-01 
/ ಕಮ ಜಿಕ್ಸಯ ರು, ಸೀಕೃತಿ ಅರ್ಜ 'ಮಂಸ್ಥೆತ Ne 
ಸಂಖ್ಯೆ; ಸಂಖ್ಯೆ ಸಂಖ್ಯೆ | 
1 | BloreNoth | 37 WW 
CET soresoun 3 
3 13 | 


Ramanagara 
Bella 


“lalals 


| 16 | 

3 
Ce —ig ——e 
p 
20 C.Bipura 

21 Kolar 


Chamarainagar 


3 
[24 

25 
[26 

27 ಬಾ: 

28 | Dakshina kannada 
29 | Udups 
30 Shimoga 

3 j§  Tumakur 
Kodagu 

Total 
A. 


ನಿರ್ದೇತಕಲು ಕಫೇರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಸಂಪಿಗೆ ರಸ್ತೆ, ಮಲ್ಲೇಶ್ಠರಂ, 18ನೇ ಅಡ್ಡರಸ್ತೆ, ಬೆಂಗಳೂರು-560822 


ವಿಧಾನ ಪಠಿಷಶ್‌ ಚುಕ್ಕೆ ಪ್ರಶ್ನೆ ಸಂಖ್ಕೆಪಿ45ಕ್ಕೆ ಅನುಬಲಭ-42 


Chitradurga 


[ [ ನಿ! suc [0 ce 
ll [| | | ನದ | [| 

| j We ಲಸ ಪ್ರ್ತಾನನೆಗಳ ಹಳ್ಳ ಆಟಾ | ಹುರಸ್ಮ್‌ಕ | ತಿಠಸ್ಮೃತ 1ಅವ 
“4 | || ಸ್ಯ | 3 ಸಂಣ್ಯಿ | ಸಂಟೆ [msn 

\ ಸಂಖ್ಯೆ 
i 1 1 BloreNoth | 19 zl 2 15 1. 6 1 4) 
3 BloreSouth CAT NE 5 3] od 2] 
i 3 + Blorefural 2 - 2 2; 1 [f) 0 4 
4 {§ Ramanagorm 1 2, 3; 2 0 0; 2 
Cin I 

NE 3 Belew ——& 3 K: K OT 
3 Sikiodi 3 ol 
| 8 Bagalakot - - 0 G ol 
SR ee Ce we 
10 Bidar i ol 0; 0 \ 
11 { Davanagere 


Olea [© 


13 Cnickmagaiore { 

18 | Godage | i 1 4 21 0 a 
Cs Tavern TE — 
EN 7 
{17 Gulbarga 6l 4 5 il 1.6 ol 
| 18 Yadgii | - - 9 0 PN 0 0 

oom — - 

20 [—Topu SE NT NL | 

2 | Koa | - 4” 9 NE 0 0 p) 
ERC PF RE 9% _ of og 9 0} 
i273 | Mysore | s 2 py 2 1 0 Bp 4} 

24 Mandya 4 - Fl 31 p py p p 
} 25 | Uttara kannada _ J 9 0 0 f) 0 py 
FN ST 

27 Raichur DONE SN NS 

5 NT or 

29 Udupi 2 0 H 1 0 0 

omg TOSS I 

ETT SE OE EEE 
| 32 Kodagu | - | of ol 0 0 0 9 

ಒಟ್ಟು i 119 4a" 2 58 89 55 2 32 


